Kerala Gazette No. 25 dated 23rd June 2020 . 


PART I 


Section iii 


सत्यमेव जयते 


a 


ಹಳಿ 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ) ಇಲಾಖೆ 


ಅಧಿಸೂಚನೆ 


2018 ಮೇ 15 , 


ನಂಬ್ರ 23606} ಲೆಗ್ , ಜಿ 2 / 2017 ಕಾನೂನು. 


ತಿರುವನಂತಪುರಂ, 


1193 ವೃಷಭ 1/ 
1940 ವೈಶಾಖ 25 . 


2018 ಮೇ 14 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್, 
ಕಾನೂನು ಇಲಾಖೆ ಕಾರ್ಯದರ್ಶಿ 


G 63 / 2018/ GPC. 


41 


2 


2018 ರ 37 ನೇ ನಂಬ್ರ ಅಧ್ಯಾದೇಶ 
2018 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ 

ಬದಲಿ ವ್ಯವೆ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಆರುವತ್ತೊಂಬತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


ಕೋಝಿಕೋಡ್ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 

ವ್ಯವಸ್ಥೆಯನ್ನು ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ -2017 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ 
ತಾತ್ಕಾಲಿಕ ಬದಲಿ ವ್ಯವಸ್ಥೆ ) ಅಧ್ಯಾದೇಶ (2017 ರ 24) ವು 2017 ನವೆಂಬರ್ 20 ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟರೂ , 

ಹಾಗೂ , 2018 ಜನವರಿ 22 ನೇ ದಿನಾಂಕದಂದು ಪ್ರಾರಂಭಗೊಂಡು 2018 ಫೆಬ್ರವರಿ 
7 ನೇ ದಿನಾಂಕದಂದು ಅಂತ್ಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ಜಾರಿಗೆ 
ತರುವುದಕ್ಕಾಗಿ ಒಂದು ಮಸೂದೆಯನ್ನು ಹದಿನಾಲ್ಕನೇ ಕೇರಳ ವಿಧಾನಸಭೆಯ 99 ನೇ ನಂಬ್ರ 
ಮಸೂದೆಯಾಗಿ ಪ್ರಕಟಿಸಿದ್ದರೂ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಮಂಜೂರು 
ಮಾಡಲು ಸಾಧ್ಯವಾಗದಿರುವುದರಿಂದಲೂ 

ಹಾಗೂ , ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸಲು 2018 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 
ವ್ಯವಸ್ಥೆ) ಅಧ್ಯಾದೇಶ (2018 ರ 15) ವು 2018 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿರುವುದರಿಂದಲೂ ; 

ಹಾಗೂ , 2018 ಫೆಬ್ರವರಿ 26 ನೇ ದಿನಾಂಕದಂದು ಪ್ರಾರಂಭಗೊಂಡು 2018 ಏಪ್ರಿಲ್ 
4ರಂದು ಅಂತ್ಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲಾಗಿ ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ಜಾರಿಗೆ 


42 


3 


ತರುವುದಕ್ಕಾಗಿ ಒಂದು ಮಸೂದೆಯನ್ನು ಹದಿನಾಲ್ಕನೇ ಕೇರಳ ವಿಧಾನಸಭೆಯ 118 ನೇ ನಂಬ್ರ 
ಮಸೂದೆಯಾಗಿ ಪ್ರಕಟಿಸಿದ್ದರೂ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಮಂಜೂರು 
ಮಾಡಲು ಸಾಧ್ಯವಾಗದಿರುವುದರಿಂದಲೂ 

ಹಾಗೂ , ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸಲು 2018 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ (ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 
ವ್ಯವಸ್ಥೆ ) ಅಧ್ಯಾದೇಶ (2018ರ 23) ವು 2018 ಏಪ್ರಿಲ್ 7 ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿರುವುದರಿಂದಲೂ ; 


ಹಾಗೂ ಪ್ರಸ್ತುತ ಅಧ್ಯಾದೇಶದ 2 ನೇ ಖಂಡದ (2) ನೇ ಉಪಖಂಡದ ಪ್ರಕಾರ 
ರೂಪೀಕರಿಸಿದ ನಿಕಾಯದ ಕಾಲಾವಧಿಯು 2018 ಮೇ 27 ನೇ ದಿನಾಂಕದಂದು 
ಮುಕ್ತಾಯಗೊಳ್ಳುವುದರಿಂದಲೂ , 


ಹಾಗೂ 1975 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ಅಧಿನಿಯಮ ( 1975 ರ 5) ದ 
ಉಪಬಂಧಗಳಿಗನುಗುಣವಾಗಿ ಸೆನೆಟ್ ಹಾಗೂ ಸಿಂಡಿಕೇಟನ್ನು ಪುನರ್ ರೂಪೀಕರಿಸದಿರುವುದರಿಂದಲೂ , 

ಹಾಗೂ ಪ್ರಸ್ತುತ ಆಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸದಿದ್ದಲ್ಲಿ ಸಮಸ್ಯೆಗಳು 
ಉದ್ಭವಿಸುವುದರಿಂದಲೂ 

ಹಾಗೂ , ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸಲು ಹಾಗೂ 
ಅಧ್ಯಾದೇಶದ ಪ್ರಕಾರ ರೂಪೀಕರಿಸಿದ ನಿಕಾಯದ ಕಾಲಾವಧಿಯನ್ನು ಆರು ತಿಂಗಳುಗಳಿಗೆ 
ವಿಸ್ತರಿಸಲು ಪ್ರಸ್ತುತ ಅಧ್ಯಾದೇಶವನ್ನು ತಿದ್ದುಪಡಿ ಮಾಡುವುದು ಅಗತ್ಯವಾಗಿರುವುದರಿಂದಲೂ 


ಹಾಗೂ ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಹಾಗೂ 
ತಾನು ತುರ್ತುಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿವೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 


ಈಗ, ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (1) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ: 


43 


4 


1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. (1 ) ಈ ಅಧ್ಯಾದೇಶವನ್ನು 2018 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 
ವ್ಯವಸ್ಥೆ) ( ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 


( 2 ) 


ಇದು 2018 ಮೇ 28 ನೇ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 


2 . 


2018 ರ 23 ನೇ ನಂಬ್ರ ಆಧ್ಯಾದೇಶದ ತಿದ್ದುಪಡಿ. - 2018 ರ ಕೋಝಿಕೋಡ್ 
ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ) ಅಧ್ಯಾದೇಶ 
( 2018 ರ 23) ದ 2 ನೇ ಖಂಡದ (1) ನೇ ಉಪಖಂಡದಲ್ಲಿ ಆರು ತಿಂಗಳ ಕಾಲಾವಧಿಗೆ ” 
ಎಂಬ ಪದಗಳ ಜಾಗದಲ್ಲಿ ಹನ್ನೆರಡು ತಿಂಗಳ ಕಾಲಾವಧಿಗೆ ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು. 


ಪಿ. ಸದಾಶಿವ 
ರಾಜ್ಯಪಾಲರು. 


44 


